ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ವಿಧಾನ ಪರಿಷತ್ತು ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


1946 
ಪ್ರೀ ಎನ್‌, ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
23.03.2021 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಷ್ಯವಹಾರಗಳ 


ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


ಕ್ರ. ಪ್ರಶ್ನೆ ಉತ್ತರ 

ಸಂ 

ಅ |ಪ್ರಸ್ತುತ ರಾಜ್ಯದಲ್ಲಿರುವ | ರಾಜ್ಯದಲ್ಲಿ ದಿನಾಂಕ 01-03-2021 ರಂತೆ ಚಾಲ್ತಿಯಲ್ಲಿರುವ ಅಂತ್ಯೋದಯ 
ಬಿ.ಪಿ.ಎಲ್‌, ಎ.ಪಿ.ಎಲ್‌ ಹಾಗೂ| ಅನ್ನ ಯೋಜನೆ, ಆದ್ಯತಾ ಮತ್ತು ಆದ್ಯತೇತರ ಪಡಿತರ ಚೀಟಿಗಳ ವಿವರ ಈ 
ಅಂತ್ಯೋದಯ ಪಡಿತರ ಒಟ್ಟೂ ಕೆಳಕಂಡಂತಿದೆ 
ಸಂಖ್ಯೆ ಎಷ್ಟು; ಅಕ್ರಮ ಪಡಿತರ 
ತಡೆಯುವ ನಿಟ್ಟಿನಲ್ಲಿ "ಕಳೆದ 2 || ಕ್ರಮ | ಅಂತ್ಯೋದಯ ಆದ್ಯತಾ ಆದ್ಯತೇತರ ಒಟ್ಟು 
ವರ್ಷಗಳಿಂದ ಡಿಸೆಂಬರ್‌-2020ರ ಸಂಖ್ಯೆ | ಅನ್ನ ಪಡಿತರ | ಪಡಿತರ ಚೀಟಿ | ಪಡಿತರ ಚೀಟಿ 

ಚೀಟಿ 
ಅಂತ್ಯಕ್ಕೆ ಎಷ್ಟು ಅಕ್ರಮ ಪಡಿತರ | | 10 90,951 [1,16,83,545 21,25,799 | 14900295 
ಕಾರ್ಡುಗಳನ್ನು ಸರ್ಕಾರದ 
ರದ್ದುಪಡಿಸಿದ (ಕಾರ್ಡುಗಳ | ೨೧19 ಮತ್ತು 2020ನೇ ಸಾಲಿನಲ್ಲಿ ಒಟ್ಟು 5,018 ಅನರ್ಹ ಅಂತ್ಯೋದಯ 
ಮಾಹಿತಿ ನೀಡುವುದು) ಅನ್ನ ಪಡಿತರ ಜೀಟಿಗಳು ಹಾಗೂ 1,58,129 ಅನರ್ಹ ಆದ್ಯತಾ ಪಡಿತರ 
ಚೀಟಿಗಳನ್ನು ಪತ್ತೆ ಹಚ್ಚಿ ರದ್ದುಪಡಿಸಲಾಗಿರುತ್ತದೆ. ಜಿಲ್ಲಾವಾರು 
_ ಮಾಹಿತಿಯನ್ನು ಅನುಭಂದದಲ್ಲಿ ಒದಗಿಸಲಾಗಿದೆ. 

ಆ | ರಾಜ್ಯದಲ್ಲಿ 2020-21ನೇ | ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಜನವರಿ 2021 ರ ಅಂತ್ಯಕ್ಕೆ ಒಟ್ಟು 

ಸಾಲಿನಲ್ಲಿ ಜನವರಿ-2021ರ | 23,33,49.210 ಎಂ.ಟಿ ಅಕ್ಕಿ ಮತ್ತು 2,33,98.328 ಎಂ.ಟಿ ಗೋಧಿ ಪ್ರತಿ 


ಅಂತ್ಯಕ್ಕೆ ಒಟ್ಟು ಎಷ್ಟು ಮೆಟ್ರಕ್‌ 
ಟಿನ್‌ ಆಹಾರ ಧಾನ್ಯದ ಅವಶ್ಯಕತೆ 
ಇದೆ: ರಾಜ್ಯಕ್ಕೆ ಅವಶ್ಯಕತೆಯಿರುವ 
ಆಹಾರಧಾನ್ಯಗಳಲ್ಲಿ ಕೇಂದ್ರ 
ಸರ್ಕಾರವು ರಾಜ್ಯಕ್ಕೆ ಎಷ್ಟು ಮೆಟ್ರಿಕ್‌ 
ಟನ್‌ ಆಹಾರ ಧಾನ್ಯ ಪೂರೈಸುತ್ತದೆ; 


ಆಹಾರ ಧಾನ್ಯವಾರು 


ತಿಂಗಳು ಅವಶ್ಯಕತೆ ಇರುತ್ತದೆ. ಈ ಪೈಕಿ ಕೇಂದ್ರ ಸರ್ಕಾರದಿಂದ ಎನ್‌ ಎಫ್‌ ಎಸ್‌ ಎ 


ಎಂಟಿ. ' - ಅಕ್ಕಿ ಪೂರೈಕೆ ಮಾಡುತ್ತಿದ್ದು 


ಅಡಿ 217403 
ರ ಮತ್ತು ಗೋಧಿಯನ್ನು ಭಾರತೀಯ 


ಹೆಚ್ಚುವರಿಯಾಗಿ ಅವಶ್ಯಕವಿರುವ ' ಅಕ್ಕಿ 
ಅಹಾರ ನಿಗಮದಿಂದ ನಡೆಸಲಾಗುವ ಇ-ಹರಾಜಿನ ಮುಖಾಂತರ "ರಾಜ್ಯ ಸರ್ಕಾರದ 


ವೆಚ್ಚದಲ್ಲಿ ಖರೀದಿಸಲಾಗುತ್ತಿದೆ. 


ಇ | ಕೇಂದ್ರ ಪೂರೈಸಿರುವ ಪಡಿತರವನ್ನು | ಅನ್ನಭಾಗ್ಯ ಯೋಜನೆಯಡಿ 2020-21 ನೇ ಸಾಲಿನಲ್ಲಿ ಪ್ರತಿ ಮಾಹೆ ಎಎವೈ 
ಹೊರತುಪಡಿಸಿ. ರಾಜ್ಯಕ್ಕೆ ಇನ್ನು | ಮತ್ತು ಪಿಹೆಚ್‌ ಹೆಚ್‌ ಪಡಿತರ ಚೀಟಿದಾರರ ಫಲಾನುಭವಿಗಳಿಗೆ 5 ಕೆಜಿ ಅಕ್ಕಿಯನ್ನು 
ಹೆಚ್ಚಿನ ಎಷ್ಟು ಪಡಿತರ ಅವಶ್ಯಕತೆ | ವಿತರಿಸಲು ಪ್ರತಿ ಮಾಹೆ ಅಂದಾಜು 2,33,000 ಮೆ.ಟನ್‌ ಅಕ್ಕಿ ಅವಶ್ಯಕತೆ 
ಇದೆ; ಈ ಪಡಿತರವನ್ನು ಯಾವ "ಇರುತ್ತದೆ. ಈ ಪೈಕಿ ಕ ಕೇಂದ್ರದಿಂದ ಪ್ರ ಪ್ರತಿ ಮಾಹೆ 2,17,403 ಮ.ಟನ್‌ ಅಕ್ಕಿಯನ್ನು 
ಯಾವ ಮೂಲಗಳಿಂದ ಯಾವ ಬೆಲೆಗೆ | ಪ್ರತಿ ಮೆ.ಟನ್‌ಗೆ ರೂ,3000.00 ರ ದರದಲ್ಲಿ ಕೇಂದ್ರ ಸರ್ಕಾರವು' ಹಂಚಿಕೆ 
ಖರೀದಿಸಲಾಗುತ್ತಿದೆ: (ಪಡಿತರವಾರು | ಮಾಡುತ್ತಿದೆ ಹೆಚ್ಚುವರಿಯಾ ಯಾಗಿ ಅಗತ್ಯವಿರುವ ಅಂದಾಜು'15,000.00 ಮೆ.ಟ 
ವವರ ನೀಡುವುದು) ಅಕ್ಕಿಯನ್ನು ಮುಕ್ತ ಮಾರುಕಟ್ಟೆ ದರ ಸರಾಸರಿ ರೂ,22,000.00 ಪ್ರತಿ ಮೆ.ಟನ್‌ 

ರಂತೆ ಖರೀದಿಸಲಾಗುತ್ತಿದೆ. ಹಾಗೆಯೇ ಗೋಧಿಯನ್ನು ಮುಕ್ತ "ಮಾರುಕಟ್ಟೆ ದರ 
ಸರಾಸರಿ ರೂ.23,000.00 ಪ್ರತಿಮೆ ಮೆ.ಟನ್‌ ರಂತೆ ಖರೀದಿಸಲಾಗುತ್ತಿದೆ. 

ಈ | ಕೇಂದ್ರ ಸರ್ಕಾರವು ಅಕ್ಕಿ, ಗೋಧಿ! ಕೇಂದ್ರ ಸರ್ಕಾರವು ದೇಶದಲ್ಲಿನ ಎಲ್ಲಾ ರಾಜ್ಯಗಳಲ್ಲಿ ಕನಿಷ್ಠ ಬೆಂಬಲ ಯೋಜನೆ 


ರಾಜ್ಯಕ್ಕೆ ಯಾವ ಬೆಲೆಯಲ್ಲಿ 
ನೀಡುತ್ತದೆ? (ಪಡಿತರವಾರು 


ಮಾಹಿತಿ ನೀಡುವುದು) 


ಯಡಿ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುತ್ತಿ ದೆ, ಈ ಪೈಕಿ ಕರ್ನಾಟಕ ರಾಜ್ಯಕ್ಕೆ 


ಅಕ್ಕಿಯನ್ನು ಪ್ರತಿ ಕೆ.ಜಿ ಗೆ ರೂ.3/- ದರಲ್ಲಿ ಹಂಚಿಕೆ ಮಾಡುತ್ತಿದೆ. 


ಆನಾಸ 131 ಡಿಆರ್‌ಎ2021 (ಇ-ಆಫೀಸ್‌) 


ಗ್ರಾಹಕರ ಹವಹಾರಗಳ ಹಾಗೂ 


ಕಾನೂನು ಮಾಪನಶಾಸ್ವ ಇಲಾಖಾ ಸಚಿವರು. 


District Name 


BAGALKOTE 


RAl LAR) 


BANGALORE CENTRAL 


“BANGALORE FAS 


“BANGALORE NORTH 


“BANGALORE SOUTH KN 


“BANGALORE WEST 


7 
SAGA 
I RENGALURU § 
10 {BENGALURU RURAL 
i [BIDAR 
“3 NCHAMARAIANAGARA 
13 CHIKRABRUAPURA 
Ta CHIKKAMAGALURU 
Te CHI RADURGA 
Te TOAKSHINA KANNADA 
7 [DAVANAGERE 
13 |GADAG 
“5 JWASSAN ) 
HAVER ನರರ 72 
KALABURAGI 5420 568) 
KODAGU 622 688 
KOLAR PET TT) 
35 IKOPPAL 7755 1903 
56 IMANDYA 9785 9975 
[27 [MYSURU ) 8318 £398 
8 [RACHUR 1503 250 gk | 356 
29 [RAMANAGARA 732 47 1763 1805 
30 [SHNAMOGGA 953 eT Sin | 9033 
37 |TUMAKURU 3706 333 500 3263 
55 JUoUPi 377 128 797 75 
53 TARA KANNADA $13 7 1562 1509 
5a [VHAYAPURA 4748 128 13778 11506 
35 [YADGIR 590 94 152) 7615 4 
TOTAL 106447 158129 


